ಕರ್ನಾಟಿಕ ವಿಧಾನಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 32 


1. ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
2. ಉತ್ತರಿಸುವ ಸಚಿವರು 


ಸರ್ಕಾರಿ ನೌಕರರಿಗೆ ವೈದ್ಯಕೀಯ 
ಸೌಲಭ್ಯ ನೀಡುತ್ತಿದ್ದು ಅರೆ 
ಸರ್ಕಾರಿ ನೌಕರರಿಗೆ ಸೌಲಭ್ಯ 
ನೀಡದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ? . 
ಬಂದಿದ್ದಲ್ಲಿ, ಅವರುಗಳಿಗೆ ಸದರಿ 
ಸೌಲಭ್ಯ ಕಲ್ಪಿಸಲು ಎಷ್ಟು 
ಕಾಲಾವಕಾಶ ಬೇಕಾಗುವುದು? 
ಸಂಪೂರ್ಣ ವಿವರ ನೀಡುವುದು) 


ಶ್ರೀ ಪ್ರಕಾಶ್‌ ಕೆ.ರಾಥೋಡ್‌ 
(ನಾಮನಿರ್ದೇಶನ ಹೊಂದಿರುವವರು) 


: 07.12.2020. 
: ಮುಖ್ಯಮಂತ್ರಿ 


ಅರೆ ಸರ್ಕಾರಿ ನೌಕರರಿಗೆ ವೈದ್ಯಕೀಯ ಸೌಲಭ್ಯ 
ನೀಡದಿರುವುದು ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ. 


ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ 
ನಿಯಮಗಳು 1963 ರನ್ವಯ ರಾಜ್ಯ ಸರ್ಕಾರಿ ನೌಕರರು 
ಹಾಗೂ ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗ 
ವೈದ್ಯಕೀಯ ವೆಚ್ಚ ಮರುಪಾವತಿ ಸೌಲಭ್ಯಗಳನ್ನು ಹಾಗೂ 
್ಯೀತಿ ಸಂಜೀವಿನಿ ಯೋಜನೆಯಡಿಯಲ್ಲಿ ಕೆಲವು ನಿಗದಿತ 
ಮಾರಣಾಂತಿಕ ಕಾಯಿಲೆಗಳಿಗೆ ನಗದುರಹಿತ ವೈದ್ಯಕೀಯ 
ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ಈ ಸೌಲಭ್ಯಗಳು ರಾಜ್ಯ 
ಸರ್ಕಾರಿ ನೌಕರರಿಗೆ ಮಾತ್ರ ಅನ್ವಯವಾಗುತ್ತದೆ. 
ಸ್ಥಳೀಯ ಸಂಸ್ಥೆಗಳು! ಸ್ವಾಯತ್ತ ಸಂಸ್ಥೆಗಳು! ನಿಗಮ/ 
ಮಂಡಳಿಗಳ ನೌಕರರಿಗೆ ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣೆ ಇಲಾಖೆ ಹೊರಡಿಸುವ ನಿಯಮಗಳು ನೇರವಾಗಿ 
ಅನ್ವಯವಾಗುವುದಿಲ್ಲ. ಇಂತಹ ಸಂಸ್ಥೆಗಳು ಸರ್ಕಾರಿ 
ನೌಕರರಿಗೆ ಅನ್ವಯಿಸುವ ನಿಯಮಗಳನ್ನು ಆಯಾ ಆಡಳಿತ 
ಇಲಾಖೆಗಳ ಸಹಮತಿ . ಮೇರೆಗೆ 
ಅಳವಡಿಸಿಕೊಂಡು ಅಥವಾ ತಮ್ಮದೇ ಆದ 


ನಿಯಮಗಳನ್ನು ರೂಪಿಸಿ ತಮ್ಮ ನೌಕರರಿಗೆ ವೈದ್ಯಕೀಯ 


€-ಕಡತ ಸಂಖ್ಯೆ: DPAR/108/SMR/2020 


ಸೌಲಭ್ಯಗಳನ್ನು ನೀಡುತ್ತಿವೆ. 


ಗಣೆ. 


(ಬಿ.ಎಸ್‌. ಯಡಿಯೂರಪ್ಪ) - 
ಮುಖ್ಯಮಂತ್ರಿ 


